ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕಿ ಗುರುತಿಲ್ಲದ ಪ್ರಶ್ನೆ :. 1646 
ಸಂಖ್ಯೆ | 
2. ಸದಸ್ಯರ ಹೆಸರು ಶ್ರೀ ಅರವಿಂದ ಕುಮಾರ: ಅರಳಿ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 
3. ಉತ್ತರಿಸುವ ಸಚಿವರು ಮಾನ್ಯ ಗೃಹ; ಕಾನೂನು, ಸಂಸದೀಯ 
ವ್ಯವಹಾರಗಳು ಹಾಗೂ ಶಾಸನ ರಚನೆ 
ಸಚಿವರು 
4. ಉತ್ತರಿಸುವ ದಿನಾಂಕ 18.03.2021. 
ಸ ಪತ ಉತ್ತರ 
ಅ) | ರಾಜ್ಯದಲ್ಲಿರುವ ಸರ್ಕಾರಿ ಕಾ ಶಿಕ್ಷಣ ಇಲಾಖೆಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಕಾನೂನು ಕಾಲೇಜುಗಳು 6 
ರ್‌ } ಹಾಗೂ ಅನುದಾವಿತ ಕಾಲೇಜುಗಳು 27 ಇರುತ್ತವೆ. 
ಹಾಗೂ ಅನುದಾನಿತ ಸದರಿ ಕಾಲೇಜುಗಳಲ್ಲಿ ಈ ಕೆಳಕಂಡಂತೆ ಬೋಧಕ ಹಾಗೂ ಬೋಧಕೇತರ ಹುದ್ದೆಗಳು 
ಕಾನೂನು ಕಾಲೇಜುಗಳ ಮಂಜೂರಾಗಿರುತ್ತದೆ. 
ಸಂಖ್ಯೆ ಎಷ್ಟು: ಅಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ - ಬೋಧಕರು ಬೋಧಕೇತತರು 
ಬೋಧಕ ಮತ್ತು ಕಾಲೇಜು ಮಂಜೂರಾದ | ಭರ್ತಿಯಾದ ಮಂಜೂರಾದ ಭರ್ತಿಯಾದ 
ಬೋದಕೆ ೇತರರ ಹುದ್ದೆಗಳು ಹುದ್ಮೆಗಳು ಹುದ್ಮೆಗಳು ಹುದ್ಮೆಗಳು 
9 | ತಾ ಸರ್ಕಾರಿ 
ಬಂದಿಗಳ ಸಂಖೈ | ಕಾನೂನು 82 46 4 | wn 
ಐಷ್ಟು; ಕಾಲೇಜು 
ಅನುದಾನಿತ _ 
ಕಾನೂನು 262 165 392 236 
. . ಕಾಲೇಜು 
ಆ) | ಖಾಲಿಯಿರುವ ಸರ್ಕಾರಿ ಮೆತ್ತು ಖಾಸಗಿ ಅನುದಾನಿತ ಕಾನೂನು ಕಾಲೇಜುಗಳಲ್ಲಿ ಈ ಕೆಳಕಂಡಂತೆ | 


ಹುದ್ಮೆಗಳೆಷ್ಟು; : ಖಾಲಿ: 


ಹುದ್ಮೆಗಳನ್ನು ಭರ್ತಿ 
ಮಾಡಲು ಸರ್ಕಾರ 
ತೆಗೆದುಕೊಂಡ 
ಕ್ರಮಗಳೇನು? 


ಬೋಧಕ:ಹಾಗೂ ಬೋಧಕೇತರ ಸಿಬ್ಬಂದಿಗಳ ಹುದ್ಮೆಗಳು ಖಾಲಿಯಿರುತ್ತವೆ. 


ಹೋಢಕರು ಸಾವಧಾಡತ 
ಕಾಲೇಜು ಖಾಲಿ ಹುದ್ಮೆಗಳು ಖಾಲಿ ಹುದ್ದೆಗಳು 

ಸರ್ಕಾರಿ 

| ಕಾನೂನು 36 37 
ಕಾಲೇಜು 
ಅನುದಾನಿತ , 
ಕಾನೂನು 97 - 156 
ಕಾಲೇಜು 


ಆರ್ಥಿಕ ಇಲಾಬೆಯ ಸುತ್ತೋಲೆ ಸೆ೦ಖ್ಯ:ಆಇ/03/ಬಿಇಎ೦/2020. ದಿ:06.07.2020 ರಲ್ಲಿ 
ಸೂಚಿಸಿರುವಂತೆ 2020-21ನೇ ಸಾಲಿನಲ್ಲಿ ಯಾವುದೇ ನೇರ ನೇಮಕಾತಿಯನ್ನು 
ಕೈಗೊಳ್ಳುವಂತಿಲ್ಲ. 


ಆರ್ಥಿಕ ಇಲಾಖೆಯು ವಿಧಿಸಿರುವ ನಿರ್ಬಂಧವನ್ನು ತೆರುವುಗೊಳಿಸಿ, ಹುಡ್ಮೆ ಭರ್ತಿಗೆ 
ಅನುಮತಿ ನೀಡಿದ ನಂತರ ಸದರಿ ಖಾಲಿ ಹುದೆ ಓಗಳನ್ನು ಭರ್ತಿ ಮಾಡಲು 
ನಿಯಮಾನುಸಾರ ಕ್ರಮ ವಹಿಸಲಾಗುವುದು. 


ಸಂಖ್ಯೆ:ಲಾ/ಹೆಚ್‌ಆರ್‌ಎ೦/38/2021 


್‌ 
(ಬಸವರಾಜ ಎಸ್‌ ಚೊಮ್ಮಯಿ) 

ಮಾನ್ಯ ಗೃಹ, ಕಾನೂನು, ಸಂಸದೀಯ ವ್ಯವಹಾರಗಳು. 
ಹಾಗೂ ಶಾಸನ ರಚನೆ ಸಚಿವರು 


